‘ 


ಯ 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 
ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದವರು 


1724 

ಶ್ರೀ ಆರ್‌.ಬಿ.ತಿಮ್ಮಾಪೂರ 

(ವಿಧಾನಸಭೆಯಿಂದ ಚುನಾಯಿತರಾದವರು) 
22.03.2021 

ಮಾನ್ಯ ಪ್ರವಾಸೋಧ್ಯಮ ಹಾಗೂ ಪರಿಸರ ಮತ್ತು 
ಜೀವಿಪರಿಸ್ಥಿತಿ ಸಚೆವರು. 


ಪ್ರ್ನೆ 


ರಾಜ್ಯದ ಸಕ್ಕರೆ ಕಾರಾನೆಗಳಿಂದ 
ಹೊರಸೂಸುವ ಮಾಲಿನ್ಯದಿಂದ 
ಪರಿಸರದ ಮೇಲೆ ಆಗುತ್ತಿರುವ 
ದುಷ್ನರಿಣಾಮಗಳಾವುವು ೧ 


ಬಾ 


ಉತ್ತರ 


* ಸಕ್ಕರೆ ಕಾರಾನೆಗಳಿಂದ ಉತ್ಪತ್ತಿಯಾಗುವ ಕಲ್ಲಷ ತ್ಯಾಜ್ಯ 
ನೀರನ್ನು ಸಂಸ್ಕರಣ ಘಟಕ ಆಳವಡಿಸಿ ನಿಗಧಿತ 
ಮಾನಕಗಳಿಗೆ ಸಂಸ್ಕರಿಸದ ವಿಲೇವಾರಿ ಮಾಡಿದಲ್ಲಿ ಜಲ 
ಮೂಲ / ಅಂತರ್ಜಲ ಕಲುಷಿತಗೊಳ್ಳುವ ಸಾಧ್ಯತೆಗಳಿರುತ್ತವೆ. 


ಸಕ್ಕರೆ ಕಾರ್ಲಾನೆಗಳಿಂದ ಹೊರಹೊಮ್ಮವ Stk / 
Fugitive emission ಗೆ ಸೂಕ್ತ ವಾಯು ಮಾಲಿನ್ಯ 
ನಿಯಂತ್ರಣ ಕ್ರಮಗಳನ್ನು ಅಳವಡಿಸದೆ ಇದ್ದಲ್ಲಿ ಮಾನವ 
ಆರೋಗ್ಯದ ಮೇಲೆ ದುಷ್ಪರಿಣಾಮ ಹಾಗೂ 
ಬೆಳೆನಾಶವಾಗುವ ಸಾಧ್ಯತೆಗಳಿರುತ್ತವೆ 

* ಸಕ್ಕರೆ ಕಾರ್ಬಾನೆಗಳಿಂದ ಉತ್ಪತ್ತಿಯಾಗುವ ಘನ ತ್ಯಾಜ್ಯ 
ವಸ್ತುಗಳಾದ ಹಾರು ಬೂದಿ, ಮೊಲಾಸಿಸ್‌ (ಕಾಕಂಬಿ), ಕಬ್ಬಿನ 
ಸಿಪ್ರೆ (ಬಾಗಾಸ್ಸೆ), ಒತ್ತು ಮಡ್ಡಿ (ಪ್ರೆಸ್‌ಮಡ್‌) 
ಮುಂತಾದವುಗಳನ್ನು ಸೂಕ್ತ ರೀತಿಯಲ್ಲಿ ಸಂಗ್ರಹಿಸಿ ವೈಜ್ಞಾನಿಕ 
ರೀತಿಯಲ್ಲಿ ವಿಲೇವಾರಿ ಮಾಡದಿದ್ದಲ್ಲಿ ಜಲ ಮೂಲ / 
ಅಂತರ್ಜಲ / ಮಣ್ಣು ಕಲುಷಿತಗೊಳ್ಳುವ ಸಾಧ್ಯತೆಗಳಿರುತ್ತವೆ. 


(ಆ) | ಮಾಲಿನ್ಯ ನಿವಾರಣೆಗಾಗಿ ಸರ್ಕಾರ 


ಕಟ್ಟುನಿಟ್ಟಿನ ಆದೇಶಗಳನ್ನು 
ಹೊರಡಿಸಿದೆಯೇ; ಇದ್ದಲ್ಲಿ 
ಎಷ್ಟರಮಟ್ಟಿಗೆ ಅದರ 


ಅನುಷ್ಠಾನವಾಗಿದೆ % 


ಹೌದು, 


ಸರ್ಕಾರದಿಂದ ಸಕ್ಕರೆ ಕಾರ್ಲಾನೆಗಳಿಗೆ ಈ ಕೆಳಕಂಡ ಕಟ್ಟುನಿಟ್ಟಿನ 
ಆದೇಶಗಳನ್ನು ಹೊರಡಿಸಲಾಗಿದೆ. 

* ಕಾರ್ಬ್ಯಾನೆಯ ಬ್ಲಾಯರ್‌ ಘಟಕ, ಉತ್ಪಾದನಾ ಘಟಕ, 
ಕೂಲಿಂಗ್‌ ಟವರ್‌ ಮುಂತಾದವುಗಳಲ್ಲಿ ಉತ್ಪತ್ತಿಯಾಗುವ 
ಕಲ್ಮಷ ತ್ಯಾಜ್ಯ ನೀರನ್ನು ಸಂಸ್ಕರಿಸಲು ಶುದ್ದೀಕರಣ 
ಘಟಕವನ್ನು ಅಳವಡಿಸಿಕೊಂಡು ಕರ್ನಾಟಕ ರಾಜ್ಯ 
ಮಾಲಿನ್ಯ ನಿಯಂತ್ರಣ ಮಂಡಳಿಯು ನಿಗದಿಪಡಿಸಿರುವ 
ಮಾನಕಗಳಿಗೆ ಶುದ್ದೀಕರಿಸಿ ಪುನರ್‌ ಬಳಕೆ/ವ್ಯವಸಾಯಕ್ಕೆ 
ಉಪಯೋಗಿಸುವುದು. 

* ಕಾರ್ಪಾನೆಯ ಬಾಯ್ದರ್‌ನಿಂದ ಹೊರಹೊಮ್ಮುವ 


ON 


ಹೊಗೆಗೆ” ನಿಗದಿಪಡಿಸಿರುವ ಮಾನಕಗಳ 1 
ಅನುಗುಣವಾಗಿ ಸೂಕ್ತ ವಾಯು ಮಾಲಿನ್ಯ ನಿಯಂತ್ರಣ 
ಕ್ರಮಗಳನ್ನು ಅಳವಡಿಸಿಕೊಳ್ಳುವುದು. 

ಘನತ್ಯಾಜ್ಯ ವಸ್ತುಗಳಾದ ಕಬ್ಬಿನ ಸಿಪ್ಲೆಯನ್ನು ಸೂಕ್ತ 
ರೀತಿಯಲ್ಲಿ ಸಂಗ್ರಹಿಸಿ ಬಾಯ್ದರ್‌ಗೆ ಉರುವಲಾಗಿ 
ಬಳಸುವುದು, ಮೊಲಾಸಿಸ್‌ ಅನ್ನು ಎಂ.ಎಸ್‌ 
ಟ್ಯಾಂಕ್‌ಗಳಲ್ಲಿ ಸಂಗಹಿಸಿ ಮಧ್ಯಸಾರ ಘಟಕ/ ಫೀಡ್ಸ್‌ 
ಘಟಕಗಳಿಗೆ ವಿಲೇವಾರಿ ಮಾಡುವುದು, ಒತ್ತು ಮಡ್ಡಿ 
ಮತ್ತು ಹಾರು ಬೂದಿಯನ್ನು ಮಿಶ್ರಣ ಮಾಡಿ ರೈತರ 
"ವ್ಯವಸಾಯ ಭೂಮಿಗೆ ನೀಡುವುದು. 

ಸಕ್ಕರೆ ಕಾರಾನೆಗಳು $೩50nal ಉದ್ದಿಮೆಗಳಾಗಿದ್ದು 
ಕಬ್ಬು ಅರೆಯುವ ಅವಧಿಯಲ್ಲಿ ಪ್ರತಿ ಮಾಹೆ ಸಂಸ್ಕರಿಸಿದ 
ಕಲ್ಮಷ ತ್ಯಾಜ್ಯ ನೀರು, ಚಿಮಿಣಿಯಿಂದ ಹೊರಹೋಗುವ 
ಮತ್ತು ಪರಿವೇಷ್ಠಕ ವಾಯು ಹಾಗೂ ಸುತ್ತಮುತ್ತಲಿನ ಜಲ 
ಮೂಲ / ಕೊಳವೆ ಬಾವಿಗಳ ನೀರಿನ ಮಾದರಿಗಳನ್ನು 
ಸಂಗಹಿಸಿ ವಿಶ್ಲೇಷಣ ವರದಿಯನ್ನು ಸಲ್ಲಿಸುವುದು. 
ಸಂಸ್ಕರಣ ಘಟಕದಲ್ಲಿ ಶುದ್ಧೀಕರಿಸಿದ ನೀರಿಗೆ ಮತ್ತು 
ಬಾಯ್ದರ್‌ ಚೆಮಿಣಿಗೆ continuous online 
‘monitoring system ಅಳವಡಿಸಿ ಸಿ.ಪಿ.ಸಿ.ಬಿ ಮತ್ತು 
ಕೆ.ಎಸ್‌.ಪಿ.ಸಿ.ಬಿ ವೆಬ್‌ ಸೈಟ್‌ಗಳಿಗೆ ಸಂಪರ್ಕ 
ಕಲ್ಪಿಸುವುದು. 

ಸಿ.ಪಿ.ಸಿ.ಬಿ ಮಾರ್ಗಸೂಚಿಗಳನ್ವಯ ಸಂಸ್ಕರಿಸಿದ ನೀರನ್ನು 
ವ್ಯವಸಾಯಕ್ಕೆ ಉಪಯೋಗಿಸುವ ಬಗ್ಗೆ ಅನುಪಾಲನಾ 
ವರದಿಯನ್ನು ಸಲ್ಲಿಸುವುದು. 4 

ಸಿ.ಆರ್‌.ಇ.ಪಿ ನಿಯಮದಂತೆ ಒಂದು ಟನ್‌ ಕಬ್ಬು 
ಅರಿಯುವುದಕ್ಕೆ 100 ಲೀಟರ್‌ ನೀರನ್ನು 
ಉಪಯೋಗವನ್ನು ಕಡ್ಡಾಯಗೊಳಿಸುವುದು. 

ಈ ಮೇಲ್ಕಂಡ ಷೆರತ್ತುಗಳನ್ನಯ ಮಾಲಿನ್ಯ ನಿಯಂತ್ರಣ 
ವ್ಯವಸ್ಥೆಗಳನ್ನು ಅಳವಡಿಸಿಕೊಂಡು ಕಾರಾನೆಗಳು 
ಕಾರ್ಯ ನಿರ್ವಹಿಸಬೇಕಾಗಿರುತ್ತದೆ. ಪಾಲಿಸದಿದ್ದಲ್ಲಿ ಜಲ 
ಮತ್ತು ವಾಯು ಕಾಯ್ದೆಗಳ ಅಡಿಯಲ್ಲಿ ಸೂಕ್ತ ರೀತಿಯ 
ಕಾನೂನು ಕ್ರಮ ಜರುಗಿಸಲಾಗುತ್ತದೆ. 

2019-20ನೇ ಸಾಲಿನ ಅವಧಿಯಲ್ಲಿ 15 ಸಕ್ಕರೆ 
ಕಾರಾನೆಗಳು ಹಾಗೂ 2020-21ನೇ ಸಾಲಿನ 
ಅವಧಿಯಲ್ಲಿ 10 ಸಕ್ಕರೆ ಕಾರ್ಸಾನೆಗಳು ಜಲ ಮತ್ತು 


ವಾಯು ಕಾಯಿದೆ ಅಡಿಯಲ್ಲಿ ನೀಡಿರುವ ಸಮ್ಮತಿ ಪತ್ರದ | 


ಷರತ್ತುಗಳನ್ನು ಉಲ್ಲಂಘಿಸಿರುವುದು ಗಮನಿಸಿ ಕರ್ನಾಟಕ 
ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಮೇಲೆ 


& 


KW 


ಕಾ 


ತಿಳಿಸಿರುವ ವಾರ್ಷಿಕ ಸಾಲಿನ ಅವಧಿಯಲ್ಲಿ ಸಮ್ಮತಿ 
ಪತ್ರದ ಷರತ್ತುಗಳನ್ನು ಉಲ್ಲಂಘಿಸಿರುವ ಸಕ್ಕರೆ 
ಕಾರ್ಬಾನೆಗಳಿಗೆ ಕಾರಣ ಕೇಳುವ ನೋಟೀಸ್‌ ಅನ್ನು 
ಜಾರಿ ಮಾಡಿ ತದನಂತರ ಮೌಖಿಕ ವಿಚಾರಣೆಯನ್ನು 
ನಡೆಸಿ ಸೂಕ್ತ ನಿಯಂತ್ರಣ ವ್ಯವಸ್ಥೆಯನ್ನು 
ಅಳವಡಿಸಿಕೊಂಡು ಕಾರ್ಯಚರಣೆ ನಡೆಸಲು 
ನಿರ್ದೇಶನಗಳನ್ನು ನೀಡಲಾಗಿರುತ್ತದೆ ಹಾಗೂ 
ಮಂಡಳಿಯು ನೀಡಿರುವಂತಹ ಮೌಖಕ ಆದೇಶದ 
ನಿರ್ದೆಶನಗಳನ್ನು ಅನುಪಾಲನೆಗಳನ್ನು ಮಾಡುತ್ತಿರುವ 
ಬಗ್ಗೆ ಸಂಬಂಧಪಟ್ಟಂತಹ ಪ್ರಾದೇಶಿಕ ಅಧಿಕಾರಿಗಳು 
ಪರಿವೀಕ್ಷಣೆ ನಡೆಸಿ ಅನುಪಾಲನೆಯನ್ನು 
ಗಮನಿಸಲಾಗುತ್ತದೆ. 


ಸಂಖ್ಯೆ:ಅಪಜೀ 18 ಇಎನ್‌ಜಿ 2021 


ಪಿ ಪಃ 
ಸನೇದ್ಯಮ ಹಾಗೂ ಪರಿಸರ ಮತ್ತು 
ಜೀವಿಪರಿಸ್ಥಿತಿ ಸಚಿವರು 


(£1 


